ಕರ್ನಾಟಕ ವಿಧಾನ ಪರಿಷತ್ತು 


ತುಕ್ಳೆ ಗುರುತಿಲ್ಲದ ಪ್ರಶ್ನ ಸಂಖ್ಯೆ 


#8೨ |563(1389 ) 


ಸದಸ್ಯರ ಹೆಸರು 


ಶ್ರೀಮತಿ ಎಸ್‌.ವೀಣಾ ಅಭ್ಚಯ್ಯ (ವಿಧಾನ 


ಸಭೆಯಿಂದ ಚುನಾಲಯುತರಾದವರು) 


ಉತ್ತರಿಸಬೇಕಾದ ದಿನಾಂಕ 


24-03-2020 


ಉತ್ತರಸುವ ಸಚಿವರು 


ಮಾನ್ಯ ಪೌೌರಾಡಆತ ಹಾಗೂ ತೋಟಗಾರಿಕೆ 
ಮತ್ತು ರೇಷ್ಟೆ ಸಚಿವರು. 


ತ್ನ 


ಉತ್ತರ 


8% 


ಕೊಡಗು ಜಲ್ಲೆಯ ಮಡಿಕೇರಿ 
ನಗರಸಭೆಯು ತನ್ನತ್ಯಾಜ್ಯ ಸಂಸ್ಥರಣಾ 
ಘಟಕವನ್ನು ಸ್ಟೋನ್‌ ಹಿಲ್‌ ಎಂಬ 
ಪ್ರದೇಶದಲ್ಪ ಹೊಂದಿದ್ದು, ಸದರಿ 
ಘಟಕವು ಜನವಸತಿಯ ಮಧ್ಯಭಾಗದಲ್ಲ 
ಇರುವುದರಿಂದ ಸಾರ್ವಜನಿಕರಿಗೆ 
ತೊಂದರೆಯಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: 


ಕೊಡಗು ಜಲ್ಲೆಯ ಮಡಿಕೇರಿ ನಗರಸಭೆಯ ಘನತ್ಯಾಜ್ಯವನ್ನು 
ಕರ್ಣಂ೦ಗೇರಿ ಗ್ರಾಮದ ಸರ್ನಿ ನಂ 47/1 ರಲ್ಲ 6 ಎಕರೆ, 
ಸಂಸ್ಥರಣಿ ಜಾಗದಲ್ಲ ವಸ್ತು ವಿಲೇವಾರಿ ಮಾಡಲಾಗುತ್ತಿದೆ. ಸದರಿ 
ಜಾಗವನ್ನು 2೦೦5 ರಲ್ಲ ಜಲ್ಲಾಧಿಕಾರಿಯವರು ಮಂಜೂರು 
ಮಾಡಿರುತ್ತಾರೆ. ಅಂದಿನ ಮಡಿಕೇರಿ ನಗರದ ಜನಸಂಖ್ಯೆ 
3೦,೦೦೦ ಗಳಾಗಿದ್ದು, ಜನಸಂಖ್ಯೆಗೆ ತಕ್ಷಂತೆ 6 ಎಕರೆ ಸ್ಥಳ 
ಮಂಜೂರು ಮಾಡಲಾಗಿತ್ತು. ಈ ಸ್ಥಳವನ್ನು ಪರಿಸರ ಮಾಅನ್ಯ 
ಅಧಿಕಾರಿಯವರು ಪರಿಶೀಅಸಿ ಒಪ್ಪಿಗೆ ನೀಡಿದ ಮೇರೆಗೆ, ಕಸ 
ವಿಲೇವಾರಿ ಮಾಡಲಾಗುತ್ತಿತ್ತು. ಈ ಹಿಂಡೆ ಸದರಿ ಜಾಗದ 
ಸಮೀಪದಲ್ಲ ಮನೆಗಳ ಸಂಖ್ಯೆ ಕಡಿಮೆ ಇದ್ದು, ಜನ ವಸತಿ 
ಸ್ಥಕವಾಗಿರಅಲ್ಲ. ಇತ್ತೀಚೆಗೆ ಈ ಸ್ಥಳದ ಅಕ್ಷಪಕ್ಷದಲ್ಲ ಮನೆಗಳು 
ನಿರ್ಮಾಣಗೊಂಡಿದ್ದು. ಇವರುಗಳಂದ ದೂರುಗಳು 
ಬಂದಿರುತ್ತವೆ 


ಆ) 


ಬಂದಿದ್ದಲ್ಲ. ಸದರಿ 
ಜನವಸತಿ ಪ್ರದೇಶದಿಂದ 
ಪ್ರದೇಶಕ್ಷೆ ಪುಕಾಂತರಿಸಲು 


ಕೈಗೊಳ್ಳಲಾಗಿದೆಯೇ:; 
wu 


ಘಷವನ್ನು 
ದೂರದ 
ಕ್ರಮ 


ಇ) 


ಕಮಕ್ಕೆಗೊಂಡಿದ್ದಲ್ಲ. ಸ್ಥಳಾಂತರದ 
ನಂತರ ಸದರಿ ಘಟಕವನ್ನು ಎಷ್ಠ 
ವಿಸ್ತೀರ್ಣದಲ್ತಿ, ಯಾವ ಸ್ಥಕದಲ್ಲ 
ನಿರ್ಮಾಣ ಮಾಡಲಾಗುವುದು? 


ಮಡಿಕೇರಿ ನಗರದಲ್ಲ ಜೀವನ ಶ್ಯ ಬದಲಾವಣೆಯಿಂದಾಗಿ 
ತ್ಯಾಜ್ಯ ಉತ್ಪತ್ತಿಯು ಹೆಚ್ಚಾಗುತ್ತಿರುವುದರಿಂದ ಅಗತ್ಯವಿರುವ 
ಹೆಚ್ಚುವರಿ 6 ಎಕರೆ ಸ್ಥಳ ಮಂಜೂರಾತಿಗಾಗಿ ಪ್ರಸ್ತಾವನೆಯನ್ನು 
ತಹಶೀಲ್ದಾರ್‌ರವರಿಗೆ ನಗರಸಭೆಯಿಂದ ಸಲ್ಪಸಲಾಗಿದ್ದು, 
ಮಂಜೂರಾತಿಗಾಗಿ ಬಾಕಿಯುರುತ್ತದೆ. 


ಸಂಖ್ಯೆ: ನಅಇ 109 ಸಿಎಸ್‌ಎಸ್‌ 2೦೭೦ 


(ನಾರದ ಗೌಡ) 


ಪೌರಾಡಳತ ಹಾಗೂ 
ತೋಟಗಾರಿಕೆ ಮತ್ತು ರೇಷೆ ಸಜಿವರು. 


